CPMG/KA/ BG-GPO/13/2003-2005 ಎ ವಿಶ್ವಮಾನವ ವರ್ಷ 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೩೦, ೨೦೦೪ (ಪುಷ್ಕ ೯, ಶಕ ವರ್ಷ ೧೯೨೬) ಸಂಚಿಕೆ ೫೨ 





ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 190 ಸಅರ 2004, ಬೆಂಗಳೂರು, ದಿನಾಂಕ: 3ನೇ ಡಿಸೆಂಬರ್‌ 2004 
ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ 3 ಎಸ್‌ಆರ್‌ಎಸ್‌ 2002, ದಿನಾಂಕ: 28.12.2002ರ ಪ್ರಕಾರ ಈ ಕೆಳಕಂಡ ಕರ್ನಾಟಕ ಸರ್ಕಾರ 
ಸಚಿವಾಲಯ ಅಧಿಕಾರಿಗಳ ಹಕ್ಕಿನಲ್ಲಿರುವ ಗಳಿಕೆ ರಜೆಯಲ್ಲಿ 30 ದಿನಗಳನ್ನು ಅವರ ಹೆಸರಿನ ಮುಂದೆ ತೋರಿಸಲಾದ ದಿನಾಂಕದಿಂದ ಒಪ್ಪಿಸಿಕೊಂಡು 
ಅದರ ಬದಲಾಗಿ 2003-2004ರ ಬ್ಲಾಕ್‌ನಲ್ಲಿ ರಜೆ ನಗದೀಕರಣ ಸೌಲಭ್ಯವನ್ನು ಪಡೆಯಲು ಮಂಜೂರಾತಿ ನೀಡಲಾಗಿದೆ. 


























ಕ್ರ. ಅಧಿಕಾರಿಯವರ ಹೆಸರು ಹುದ್ದೆ ಮತ್ತು ಪದನಾಮ ನಗದೀಕರಣಕ್ಕಾಗಿ ಗಳಿಕೆ ರಜೆ ಖಾತೆಯಲ್ಲಿ ಬಾಕಿ ಇರುವ 

ಸಂ. ಶ್ರೀ : ಶ್ರೀಮತಿ ಒಪ್ಪಿಸಿದ ದಿನಾಂಕ ಗಳಿಕೆ ರಜೆ 

1. ಬಿ.ಜಿ. ಕೃಷ್ಣಮೂರ್ತಿ, 16.12.2004 219 ದಿನಗಳು 
ಅಪರ ಕಾರ್ಯದರ್ಶಿ, ಸಿ.ಆ.ಸು.ಇಲಾಖೆ (ಸೇ.ನಿ) 

2. ರೇವಣ್ಣಗೌಡ, 1.12.2004 225 ದಿನಗಳು 
ಅಧೀನ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ 

3. ವಿ.ಆರ್‌. ಇಲಕಲ್‌, 1.12.2004 225 ದಿನಗಳು 
ಅಧೀನ ಕಾರ್ಯದರ್ಶಿ ನಗರಾಭಿವೃದ್ದಿ ಇಲಾಖೆ. 

4. ಬಿ.ಎಂ. ಮಠಪತಿ, 1.12.2004 225 ದಿನಗಳು 
ಅಧೀನ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ. 

5. ಬಿ.ವಿ. ಕುಮಾರಸ್ವಾಮಿ, ಅ.ಕಾ. 1.12.2004 204 ದಿನಗಳು 
ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ. 

6. | ಎಂ. ಕರಿಯಪ್ಪ, ಉಪ ಕಾರ್ಯದರ್ಶಿ, 1.12.2004 225 ದಿನಗಳು 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1954 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಜಲಸಂಪನ್ಮೂಲ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಜಸಂಇ 24 ಸಿಎಬಿ 2004, ಬೆಂಗಳೂರು, ದಿನಾಂಕ: 4ನೇ ಡಿಸೆಂಬರ್‌ 2004 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 12 ಎಸ್‌.ಎಫ್‌.ಪಿ. 2004 ದಿನಾಂಕ 25.11.2004ರಲ್ಲಿ ಶ್ರೀ ಎಂ.ಆರ್‌. ಕರ್ಕಿ, ಭಾರತೀಯ 
ಅರಣ್ಯ ಸೇವೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಇವರ ಸೇವೆಯನ್ನು ಆಡಳಿತಾಧಿಕಾರಿಗಳು ಕಾಡಾ, ಭದ್ರಾ ಯೋಜನೆ, ಶಿವಮೊಗ್ಗ ಇಲ್ಲಿ ಖಾಲಿ 
ಇರುವ ಹುದ್ದೆಗೆ ನೇಮಿಸಲು ಜಲಸಂಪನೂಲ ಇಲಾಖೆಯ ವಶಕ್ಕೆ ನೀಡಲಾಗಿದ್ದು, ಸದರಿ ಹುದ್ದೆಗೆ ಹಾಜರಾಗಲು ಈ ತಕ್ಷಣದಿಂದ ಜಾರಿಗೆ ಬರುವಂತೆ 
ಮರು ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1961 ಕೆ. ವಾಸುದೇವ, ಹೆಬ್ಬಾರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ (ಕಾಡಾ) 


(೬೫೩ ) 


೬೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೩೦, ೨೦೦೪ ಭಾಗ - ೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 351 ಸಅಸೇ 2004, ಬೆಂಗಳೂರು, ದಿನಾಂಕ: 4ನೇ ಡಿಸೆಂಬರ್‌ 2004 
ಶ್ರೀ ಪಿ. ಕುಮಾರ್‌, ಉಪ ಅಭಿವೃದ್ದಿ ಆಯುಕ್ತರು, ಗ್ರಾಮೀಣಾಭಿವೃದ್ಧಿ ಇಲಾಖೆ ಹಾಲಿ ಯೋಜನಾ ನಿರ್ದೇಶಕರು, ಬೆಂಗಳೂರು 
ಗ್ರಾಮಾಂತರ ಜಿಲ್ಲಾ ಪಂಚಾಯತ್‌, ಬೆಂಗಳೂರು ಇವರನ್ನು ಭಾರಿ, ಮಧ್ಯಮ ಮತ್ತು ಸಣ್ಣ ಕೈಗಾರಿಕೆಗಳು ಹಾಗೂ ಮೂಲಭೂತ ಸೌಕರ್ಯ ಸಚಿವರ 
ಆಪ್ತ ಕಾರ್ಯದರ್ಶಿ ಹುದ್ದೆಗೆ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಯ ವಶಕ್ಕೆ ನೀಡಿರುವುದರಿಂದ ಸದರಿ 
ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಮಾನ್ಯ ಸಚಿವರ ಪದಾವಧಿಯವರೆಗೆ ಇದರಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಭಾರಿ, ಮಧ್ಯಮ ಮತ್ತು ಸಣ್ಣ ಕೈಗಾರಿಕೆಗಳು ಹಾಗೂ ಮೂಲಭೂತ ಸೌಕರ್ಯ ಸಚಿವರ ಆಪ್ತ ಕಾರ್ಯದರ್ಶಿ 
ಹುದ್ದೆಯಲ್ಲಿ (ಶ್ರೀ ಬಿ. ಯಶವಂತ್‌ ಅವರ ವರ್ಗಾವಣೆಯಿಂದ ತೆರವಾದ ಸ್ಥಾನ) ಮರುಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1955 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 191 ಆಸೇವ 2004, ಬೆಂಗಳೂರು, ದಿನಾಂಕ: 26ನೇ ನವೆಂಬರ್‌ 2004 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಕರ್ನಾಟಕ ಆಡಳಿತ ಸೇವೆಯ (ಕಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ 
ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿದೆ. 











ಕ್ರ.ಸಂ. ಅಧಿಕಾರಿಯ ಹೆಸರು ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿರುವ ಹುದ್ದೆ 
2. ಬಿ. ರಾಜಣ್ಣ ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, 
ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ ಖಾಲಿ ಹುದ್ದೆಗೆ 
3. ತೇಜಸ್ವಿನಿ ಸದಾನಂದ ನಾಯಕ್‌ ಉಪವಿಭಾಗಾಧಿಕಾರಿ, 
ಕಾರವಾರ ಉಪವಿಭಾಗ, ಕಾರವಾರ - ಖಾಲಿ ಹುದ್ದೆಗೆ 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1956 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 146 ಆಸೇವ 2004, ಬೆಂಗಳೂರು, ದಿನಾಂಕ: 27ನೇ ನವೆಂಬರ್‌ 2004 
ಜಂಟಿ ನಿರ್ದೇಶಕರು (ಆಡಳಿತ), ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಇಲಾಖೆ, ಬೆಂಗಳೂರು ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ 
ಕೆ.ಸಿ. ಶಿವಶಂಕರ್‌, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ಅಧಿಕಾರಿ ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನ ಮಂಡಳಿ, ಬೆಂಗಳೂರು ಹುದ್ದೆಗೆ - ಶ್ರೀ ವೆಂಕಟರಮಣ ಎನ್‌. 
ನಾಯಕ್‌, ಇವರ ಸ್ಥಾನದಲ್ಲಿ ನೇಮಿಸಲು ಇವರ ಸೇವೆಯನ್ನು ವಸತಿ ಇಲಾಖೆಯ ವಶಕ್ಕೆ ನೀಡಿದೆ. 
ಆಯುಕ್ತರು, ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಬೆಂಗಳೂರು ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ವೆಂಕಟರಮಣ ಎನ್‌. 
ನಾಯಕ್‌, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ, ಇವರ ಸೇವೆಯನ್ನು ವಸತಿ ಇಲಾಖೆಯಿಂದ ಹಿಂದಕ್ಕೆ ಪಡೆದು ಸಾರ್ವಜನಿಕ ಹಿತದೃಷ್ಟಿಯಿಂದ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಜಂಟಿ ನಿರ್ದೇಶಕರು (ಆಡಳಿತ), ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 
ಬೆಂಗಳೂರು ಹುದ್ದೆಗೆ - ಶ್ರೀ ಕೆ.ಸಿ. ಶಿವಶಂಕರ್‌ ಇವರ ಸ್ಥಾನದಲ್ಲಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1957 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಡಿ 161 ಡಿಜಿಓ 2004, ಬೆಂಗಳೂರು, ದಿನಾಂಕ: 30ನೇ ನವೆಂಬರ್‌ 2004 
ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯ ಈ ಕೆಳಕಂಡ ಮುಖ್ಯ ಗ್ರಂಥಾಲಯಾಧಿಕಾರಿಗಳನ್ನು ಅವರ ಹೆಸರುಗಳ ಮುಂದೆ ಸೂಚಿಸಿರುವ 
ಸ್ಥಳಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶಗಳವರೆಗೆ ವರ್ಗಾಯಿಸಿ ನೇಮಿಸಿದೆ. 


























ಕ್ರ.ಸಂ. ಹೆಸರು ನಿಯುಕ್ತಿಗೊಳಿಸಲಾದ ಸ್ಥಳ 
I; ಶ್ರೀ ಎಸ್‌.ಬಿ. ಹೊಂಡದಕೇರಿ ಶ್ರೀ ಆರ್‌.ಎಫ್‌. ದೇಸಾಯಿ, 
ಸಹಕಾರ ನಗರ, ಬೆಂಗಳೂರು. ನಗರ ಕೇಂದ್ರ ಗ್ರಂಥಾಲಯ, ತುಮಕೂರು ಅವರ ಜಾಗದಲ್ಲಿ 
2; ಶ್ರೀ ಆರ್‌. ಎಫ್‌. ದೇಸಾಯಿ, ಶ್ರೀ ಎಸ್‌.ಬಿ. ಹೊಂಡದಕೇರಿ, 
ನಗರ ಕೇಂದ್ರ ಗ್ರಂಥಾಲಯ, ತುಮಕೂರು. ಸಹಕಾರ ನಗರ, ಬೆಂಗಳೂರು, ಅವರ ಜಾಗದಲ್ಲಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1958 ಎಫ್‌.ಆರ್‌. ಸಂಬರಗಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಸೇವೆಗಳು-1,2) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 82 ಆಸೇವ 2004, ಬೆಂಗಳೂರು, ದಿನಾಂಕ: 26ನೇ ನವೆಂಬರ್‌ 2004 
ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಕರ್ನಾಟಕ ಆಡಳಿತ ಸೇವೆಯ (ಆಯ್ಕೆ ಶ್ರೇಣಿ / ಹಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಈ ಕೆಳಕಂಡ 
ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ 
ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿದೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೩೦, ೨೦೦೪ ೬೫೫ 


























ಕ್ರ.ಸಂ ಅಧಿಕಾರಿಯ ಹೆಸರು ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿರುವ ಹುದ್ದೆ 
1. ಬಿ.ಎ. ನಾಗೇಶ್‌, ರಿಜಿಸ್ಟಾರ್‌, ಕರ್ನಾಟಕ ಮೇಲ್ಮನವಿ ನ್ಯಾಯಾಧೀಕರಣ, 
ಆಯ್ಕೆ ಶ್ರೇಣಿ ಬೆಂಗಳೂರು - ಖಾಲಿ ಹುದ್ದೆಗೆ 
2. ಎನ್‌. ದೇವಕುಮಾರಿ, ಪ್ರಾಂಶುಪಾಲರು, ಜಿಲ್ಲಾ ತರಬೇತಿ ಸಂಸ್ಥೆ, 
ಹಿರಿಯ ಶ್ರೇಣಿ ಧಾರವಾಡ - ಖಾಲಿ ಹುದ್ದೆಗೆ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1959 ಯು.ಪಿ. ಪ್ರಭು 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 682 ಸೆಆಸೆ 2004, ಬೆಂಗಳೂರು, ದಿನಾಂಕ: 30ನೇ ನವೆಂಬರ್‌ 2004 

ಶ್ರೀ ಫಲ್ಗುಣಿ ರಾಜ್‌ಕುಮಾರ್‌, ಐಎಎಸ್‌, ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಮಾಜ ಕಲ್ಮಾಣ ಇಲಾಖೆ, ಬೆಂಗಳೂರು ಇವರಿಗೆ 
ದಿನಾಂಕ: 1.12.2004 ರಿಂದ 31.12.2004 ರವರೆಗೆ (ಉಭಯ ದಿನಗಳು ಸೇರಿ) 31 ದಿನಗಳ ಗಳಿಕೆ ರಜೆಯನ್ನು ಮಂಜೂರು ಮಾಡಲಾಗಿದೆ. 

ಶ್ರೀ ಫಲ್ಗುಣಿ ರಾಜ್‌ಕುಮಾರ್‌, ಐಎಎಸ್‌, ಇವರ ರಜಾ ಅವಧಿಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಡಿಡಿಪಿಇಆರ್‌, ಬೆಂಗಳೂರು 
ಇವರನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರು ಈ ಹುದ್ದೆಯ ಪ್ರಭಾರದಲ್ಲಿಡಲಾಗಿದೆ. 

ಶ್ರೀ ಫಲ್ಗುಣಿ ರಾಜ್‌ಕುಮಾರ್‌, ಐಎಎಸ್‌ ರವರು ರಜೆಯ ಮೇಲೆ ಹೋಗಿರದಿದ್ದರೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಮಾಜ ಕಲ್ಯಾಣ 
ಇಲಾಖೆ, ಬೆಂಗಳೂರು ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1960 ಕೆ. ಸುಧಾಕರ ಶೆಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-1). 
PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 607 SAS 2004, Bangalore, dated: 1° December 2004 

Sri Ritvik Ranjanam Pandey, IAS (KN 98), Deputy Secretary to Government-lll, Finance 
Department, Bangalore is transferred and posted with immediate effect and until further orders as Deputy 
Secretary to Government (Budget and Resources), Finance Department, Bangalore in the existing 
vacancy. 

Sri Darpan Jain, IAS (KN 2001) Assistant Commissioner, Yadgir Sub Division, Yadgir is 
transferred and posted with immediate effect until further orders as Officer on Special Duty (Budget), 
Finance Department, Bangalore in the downgraded post vice Sri Ritvik Ranjanam Pandey, IAS 
transferred. 

By Order and in the name of the Governor of Karnataka 
P.R. 1962 S. SELVA KUMAR 
Deputy Secretary to Government, DPAR (Services) 
NOTIFICATION No. DPAR 69 SPS 2004, Bangalore, dated: 25" November 2004 

Sri Paul Amrit, IPS (KN-95) waiting for posting is posted with immediate effect and until further 

orders as Assistant Inspector General of Police, Crimes, Bangalore, in the existing vacancy. 
By Order and in the name of the Governor of Karnataka 
P.R. 1963 K. SUDHAKARA SHETTY 
Under Secretary to Government, DPAR (Services-l) 
ನಗರಾಭಿವೃದ್ಧಿ ಸಚೆವಾಲಯ 
ಅಧಿಸೂಚನೆ ಸಂಖ್ಯೆ: ನಅಇ 48 ನಯೋಸೇ 2004, ಬೆಂಗಳೂರು, ದಿನಾಂಕ: 8ನೇ ಡಿಸೆಂಬರ್‌ 2004 

ಶ್ರೀ ಪಿ.ಇ. ರುದ್ರಪ್ಪ, ನಗರ ಯೋಜನಾ ಉಪ ನಿರ್ದೇಶಕರು, ವಿಭಾಗೀಯ ಕಛೇರಿ, ಮೈಸೂರು ಇವರು ನಗರ ಯೋಜನಾ ಜಂಟಿ 
ನಿರ್ದೇಶಕರ ಕಛೇರಿ, ಮೈಸೂರು ಇಲ್ಲಿ ಖಾಲಿ ಇರುವ ಜಂಟಿ ನಿರ್ದೇಶಕರ ಹುದ್ದೆಯ ಅಧಿಕ ಪ್ರಭಾರವನ್ನು ದಿನಾಂಕ:22.5.2003 ರಿಂದ 15.1.2004 
ಮತ್ತು 24.3.2004 ರಿಂದ 23.5.2004ರವರೆಗೆ ನಿರ್ವಹಿಸಿರುವುದಕ್ಕೆ ಜಂಟಿ ನಿರ್ದೇಶಕರ ಹುದ್ದೆಯ ವೇತನ ಶ್ರೇಣಿ ರೂ.10,620-14,960ರ ಕನಿಷ್ಠ 
ಮೂಲ ವೇತನದ ಶೇಕಡ 5 ರಷ್ಟು ಪ್ರಭಾರ ಭತ್ಯೆಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿ ನಿಯಮಗಳ ನಿಯಮ 68 ರನ್ವಯ ಮಂಜೂರು 
ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1964 ಟಿ. ರಂಗನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಡಿ 161 ಡಿಜಿಒ 2004(ಭಾಗ), ಬೆಂಗಳೂರು, ದಿನಾಂಕ: 4ನೇ ಡಿಸೆಂಬರ್‌ 2004 

ದಿನಾಂಕ: 30.11.2004ರ ಅಧಿಸೂಚನೆ ಸಂಖ್ಯೆ: ಇಡಿ 161 ಡಿಜಿಒ 2004 ರಲ್ಲಿ ಶ್ರೀ ಎಸ್‌.ಬಿ. ಹೊಂಡದಕೇರಿ, ಮುಖ್ಯ 
ಗ್ರಂಥಾಲಯಾಧಿಕಾರಿ, ಸಹಕಾರನಗರ, ಬೆಂಗಳೂರು ಇವರನ್ನು ತುಮಕೂರಿನ ನಗರ ಕೇಂದ್ರ ಗ್ರಂಥಾಲಯದ ಮುಖ್ಯ ಗ್ರಂಥಾಲಯಾಧಿಕಾರಿ ಶ್ರೀ 
ಆರ್‌.ಎಫ್‌. ದೇಸಾಯಿ ಅವರ ಜಾಗಕ್ಕೆ ಹಾಗೂ ಶ್ರೀ ಆರ್‌.ಎಫ್‌. ದೇಸಾಯಿ ಇವರನ್ನು ಶ್ರೀ ಎಸ್‌.ಬಿ. ಹೊಂಡದಕೇರಿ ಇವರ ಸ್ಥಳಕ್ಕೆ ಪರಸ್ಪರ 


೬೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೩೦, ೨೦೦೪ ಭಾಗ - ೨ 





ವರ್ಗಾವಣೆ ಮಾಡಿರುವ ಆದೇಶವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರದ್ದುಪಡಿಸಿ, ಅವರುಗಳನ್ನು ಹಿಂದೆ 
ಕಾರ್ಯನಿರ್ವಹಿಸುತ್ತಿದ್ದ ಜಾಗದಲ್ಲಿಯೇ ಮುಂದುವರೆಸುವಂತೆ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1965 ಎಫ್‌.ಆರ್‌. ಸಂಬರಗಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಸೇವೆಗಳು-1,2) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 146 ಅಸೇವ 2004, ಬೆಂಗಳೂರು, ದಿನಾಂಕ: 7ನೇ ಡಿಸೆಂಬರ್‌ 2004 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 146 ಆಸೇವ 2004 ದಿನಾಂಕ: 27.11.2004 ರಲ್ಲಿ ಶ್ರೀ ಕೆ.ಸಿ. ಶಿವಶಂಕರ, ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) 
ಅಧಿಕಾರಿ, ಜಂಟಿ ನಿರ್ದೇಶಕರು (ಆಡಳಿತ) ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೆಂಗಳೂರು ಇವರನ್ನು ಆಯುಕ್ತರು, ಕರ್ನಾಟಕ ಕೊಳಚೆ 
ನಿರ್ಮೂಲನಾ ಮಂಡಳಿ, ಬೆಂಗಳೂರು ಹುದ್ದೆಗೆ ಹಾಗೂ ಶ್ರೀ ವೆಂಕಟರಮಣ ಎನ್‌. ನಾಯಕ್‌, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಅಧಿಕಾರಿ ಆಯುಕ್ತರು, 
ಕರ್ನಾಟಕ ಕೊಳಚೆ ನಿರ್ಮೂಲನಾ ಮಂಡಳಿ, ಬೆಂಗಳೂರು ಇವರನ್ನು ಜಂಟಿ ನಿರ್ದೇಶಕರು (ಆಡಳಿತ) ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, 
ಬೆಂಗಳೂರು ಹುದ್ದೆಗೆ ವರ್ಗಾಯಿಸಿರುವುದನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತಡೆಹಿಡಿಯಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1966 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಸಾರಿಗೆ ಸಚಿವಾಲಯ 
ಅಧಿಕೃತ ಜ್ಞಾಪನ ಸಂಖ್ಯೆ: ಸಾರಿಇ 252 ಸಾಇಸೇ 2004, ಬೆಂಗಳೂರು, ದಿನಾಂಕ: 9ನೇ ಡಿಸೆಂಬರ್‌ 2004 
ಶ್ರೀ ಮಹಮದ್‌ ದಸ್ತಗೀರ್‌, ಕಾನೂನು ಅಧಿಕಾರಿ, ಸಾರಿಗೆ ಆಯುಕ್ತರ ಕಛೇರಿ, ಬೆಂಗಳೂರು ರವರು ತಮ್ಮ ಕರ್ತವ್ಯಗಳ ಜೊತೆಗೆ 
ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಬೆಂಗಳೂರು(ಪೂರ್ವ), ಇಂದಿರಾನಗರ, ಬೆಂಗಳೂರು ಹುದ್ದೆಯ ಕರ್ತವ್ಯಗಳನ್ನು (ಕನ್‌ಕರೆಂಟ್‌ ಚಾರ್ಜ್‌ನಲ್ಲಿ) 
ನಿರ್ವಹಿಸಲು ತತ್‌ಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆದೇಶಿಸಲಾಗಿದೆ. 
ಸಿ.ಎಂ. ಈಶ್ವರ 
ಪಿ.ಆರ್‌. 1967 ಸರ್ಕಾರದ ಉಪ ಕಾರ್ಯದರ್ಶಿ, ಸಾರಿಗೆ ಇಲಾಖೆ. 
HIGH COURT OF KARNATAKA 
NOTIFICATION No. ೦೦8(1).1/2004 Bangalore, Dated: 2" December, 2004 
The following internal transfers and posting of Officers in the Registry of the High Court of 
Karnataka, are ordered to take effect immediately:- 
Sl. Name of the Present Charge Charge to which posted 
No. Officer 
1. | SriR. Venkatesh | District Judge, OOD, Registrar | OOD, Registrar (Vigilance) High Court of 
(Judicial) High Court of | Karnataka, Bangalore. (Vice Sri R.B. 
Karnataka, Bangalore. Budihal - Transferred) 
2. | Sri R.B. Budihal District Judge, OOD, Registrar | OOD, Registrar (Judicial) High Court of 
(Vigilance) High Court of | Karnataka, Bangalore. (Vice Sri R. 
Karnataka, Bangalore. Venkatesh - Transferred) 
By Order of the High Court, 
P.R. 1968 N. ANANDA 
Registrar General. 





























ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 361 ಸಅಸೇ 2004, ಬೆಂಗಳೂರು, ದಿನಾಂಕ: 4ನೇ ಡಿಸೆಂಬರ್‌ 2004 

ಶ್ರೀ ಎಂ.ಎನ್‌. ಶೇಷಪ್ಪ, ವಿಶೇಷಾಧಿಕಾರಿ ಮತ್ತು ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ, ಕರ್ನಾಟಕ ಸರ್ಕಾರ 
ಸಚಿವಾಲಯ, ಬೆಂಗಳೂರು ಇವರನ್ನು ಆದೇಶ ಸಂಖ್ಯೆ: ಆಇ 262 ರಾಲೆಪ 2004 (ಭಾಗ-1), ದಿನಾಂಕ: 12.11.2004 ರಲ್ಲಿ ಹಣಕಾಸು 
ನಿಯಂತ್ರಕರು, ಕರ್ನಾಟಕ ಗೃಹ ಮಂಡಳಿ, ಬೆಂಗಳೂರು ಇಲ್ಲಿಗೆ ವರ್ಗಾವಣೆ ಮೇಲೆ ನೇಮಿಸಿರುವುದರಿಂದ ಸದರಿ ಅಧಿಕಾರಿಯವರನ್ನು ತಕ್ಷಣದಿಂದ 
ಜಾರಿಗೆ ಬರುವಂತೆ ವಿಶೇಷಾಧಿಕಾರಿ ಮತ್ತು ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಜಿಲ್ಲಾ ಪಂಚಾಯತ್‌) ಕರ್ನಾಟಕ 
ಸರ್ಕಾರ ಸಚಿವಾಲಯ ಹುದ್ದೆಯಿಂದ ಬಿಡುಗಡೆ ಮಾಡಲಾಗಿದೆ. 

ಭಾಗ-2 

ಶ್ರೀ ಎ.ಎಸ್‌. ಶಿವಾನಂದಾಚಾರ್ಯ, ಪ್ರಧಾನ ವ್ಯವಸ್ಥಾಪಕರು (ಹಣಕಾಸು) ಕರ್ನಾಟಕ ಭೂಸೇನಾ ನಿಗಮ ನಿಯಮಿತ, ಬೆಂಗಳೂರು 
ಇವರನ್ನು ಆರ್ಥಿಕ ಇಲಾಖೆಯ (ಜಿಲ್ಲಾ ಪಂಚಾಯತ್‌) ವಿಶೇಷಾಧಿಕಾರಿ ಮತ್ತು ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ ಹುದ್ದೆಗೆ ನೇಮಿಸುವ 
ಸಲುವಾಗಿ ಆದೇಶ ಸಂಖ್ಯೆ: ಆಇ 362 ರಾಲೆಪ 2004 (ಭಾಗ-1), ದಿನಾಂಕ: 12.11.2004 ರಲ್ಲಿ ಅವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಿರುವನ್ಹಯ ಸದರಿ ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವಿಶೇಷಾಧಿಕಾರಿ ಮತ್ತು ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ (ಜಿಲ್ಲಾ ಪಂಚಾಯತ್‌) ಕರ್ನಾಟಕ ಸರ್ಕಾರ ಸಚಿವಾಲಯ 
ಹುದ್ದೆಯಲ್ಲಿ ಮರುಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1969 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 


ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೩೦, ೨೦೦೪ ೬೫೭ 





HIGH COURT OF KARNATAKA 
NOTIFICATION No. ೦೦8(1)1/2004, Bangalore, Dated: 10" December, 2004 

The Presiding Officer of the Court of the Prl. District and Sessions Judge, Bijapur, is concurrently 
appointed as the Presiding Officer of the Court of the | Addl. District and Sessions Judge, Bijapur (Vacant 
Court), with immediate effect and until further orders. 

By Order of the High Court, 
P.R. 1970 N. ANANDA 
Registrar General 
HIGH COURT OF KARNATAKA 
NOTIFICATION No. GOB(1)3/2004, Bangalore, Dated: 13" December, 2004 

The Presiding Officer of the Court of Civil Judge (Jr.Dn.) and JMFC., Channarayapatna, is 
concurrently appointed as the Presiding Officer of the Court of Addl. Civil Judge (Jr.Dn.) and JMFC., 
Channarayapatna (Vacant Court), with immediate effect and until further orders. 

By Order of the High Court, 
P.R. 1971 N. ANANDA 
Registrar General 
HIGH COURT OF KARNATAKA 
NOTIFICATION No. GOB(1)16(166)/2003 Bangalore, Dated: 13" December, 2004 

M.B. Patil, Civil Judge (Jr.Dn.) and JMFC, Lingasugur is permitted to surrender 30 days of Earned 
Leave from 2.12.2004 to 31.12.2004 (061) for the block period of 2003-04. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
P.R. 1972 R. RANGASWAMY 
Assistant Registrar. 
HIGH COURT OF KARNATAKA 
NOTIFICATION No. GOB(1)14(180)/2003 Bangalore, Dated: 13" December, 2004 

Sri N.B. Kulkarni, Addl. District and Sessions Judge, Bellary is permitted to surrender 30 days of 
Earned Leave from 16.11.04 to 15.12.04 (bdi) for the block period of 2003-04. 

The officer shall be paid pay and allowances admissible for the period of leave so surrendered at 
the rate of 1/30" of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
P.R. 1973 R. RANGASWAMY 
Assistant Registrar. 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆನಾಸ 30 ಕಾಮಾಸೇ 2004, ಬೆಂಗಳೂರು, ದಿನಾಂಕ: 13ನೇ ಡಿಸೆಂಬರ್‌ 2004 

ಕಾನೂನು ಮಾಪನಶಾಸ್ತ್ರ ಇಲಾಖೆಯ ಈ ಮುಂದೆ ಕಾಣಿಸಿದ ಸಹಾಯಕ ನಿಯಂತ್ರಕರುಗಳನ್ನು ಅವರ ಹೆಸರಿನ ಮುಂದೆ ಕಾಣಿಸಿದ ಸ್ಥಳಗಳಿಗೆ 

ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಿದೆ:- 





























ಕ್ರ. ಹೆಸರು ಮತ್ತು ಪ್ರಸ್ತುತ ವರ್ಗಾವಣೆಗೊಂಡ ಹುದ್ದೆ! 
ಸಂ. ಹುದ್ದೆ/ಕಚೇರಿ/ಸ್ಥಳ ಕಚೇರಿ/ಸ್ಥಳ 
1. | ಶ್ರೀ ಟಿ.ಜೆ. ಚಿಕ್ಕಸುಂದರ, ಸಹಾಯಕ ನಿಯಂತ್ರಕರು, 
ಸಹಾಯಕ ನಿಯಂತ್ರಕರು, ದಾವಣಗೆರೆ. ಕೇಂದ್ರ ಪ್ರಯೋಗ ಶಾಲೆ, ಬೆಂಗಳೂರು ಶ್ರೀ ರಾಮಯ್ಯ ಅವರ 
ಸ್ಥಾನದಲ್ಲಿ 
2. ಶ್ರೀ ಎಂ.ಎನ್‌. ಹಿಪ್ಪರಗಿ, ಸಹಾಯಕ ನಿಯಂತ್ರಕರು, 
ಸಹಾಯಕ ನಿಯಂತ್ರಕರು, ಚಿಕ್ಕಮಗಳೂರು. ಬೆಂಗಳೂರು ಗ್ರಾಮಾಂತರ, ಶ್ರೀ ಎಸ್‌.ಎಫ್‌. ಹೂಗಾರ್‌ ಅವರ 
ಜಾಗದಲ್ಲಿ 
3. | ಶ್ರೀ ಎಸ್‌.ಎಫ್‌. ಹೂಗಾರ್‌, ಸಹಾಯಕ ನಿಯಂತ್ರಕರು, 
ಸಹಾಯಕ ನಿಯಂತ್ರಕರು, ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು 2ನೇ ವೃತ್ತ, ಶ್ರೀ ಸೀತಾರಾಮಪ್ಪ ಅವರ ಜಾಗದಲ್ಲಿ 
4. | ಶ್ರೀ ಇ.ಜೆ. ಪಾಟೀಲ್‌, ಸಹಾಯಕ ನಿಯಂತ್ರಕರು, 
ಸಹಾಯಕ ನಿಯಂತ್ರಕರು, ಪ್ಲೈಯಿಂಗ್‌ ಸ್ಮ್ವಾಡ್‌-3, ಹುಬ್ಬಳ್ಳಿ. ಬಳ್ಳಾರಿ ಶ್ರೀ ಇ. ಮಂಜುನಾಥ ಅವರ ಜಾಗದಲ್ಲಿ 





೬೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೩೦, ೨೦೦೪ ಭಾಗ - ೨ 

















ಕ್ರ. ಹೆಸರು ಮತ್ತು ಪ್ರಸ್ತುತ ವರ್ಗಾವಣೆಗೊಂಡ ಹುದ್ದೆ! 
ಸಂ. ಹುದ್ದೆಕಚೇರಿ/ಸ್ಥಳ ಕಚೇರಿ/ಸ್ಥಳ 
5. | ಶ್ರೀ ಕೆ.ಹೆಚ್‌. ನಾಗರಾಜ್‌, ಸಹಾಯಕ ನಿಯಂತ್ರಕರು, 
ಸಹಾಯಕ ನಿಯಂತ್ರಕರು, ಬೆಂಗಳೂರು 4ನೇ ವೃತ್ತ. ಉಡುಪಿ ಶ್ರೀ ಎಲ್‌.ವಿ. ಶ್ರೀರಾಮ್‌ ಅವರ ಜಾಗದಲ್ಲಿ 
6. | ಶ್ರೀ ಎಲ್‌.ವಿ. ಶ್ರೀರಾಮ್‌, ಸಹಾಯಕ ನಿಯಂತ್ರಕರು, 
ಸಹಾಯಕ ನಿಯಂತ್ರಕರು, ಉಡುಪಿ. ಬೆಂಗಳೂರು 4ನೇ ವೃತ್ತ, ಶ್ರೀ ಕೆ.ಹೆಚ್‌. ನಾಗರಾಜ್‌, 
ಅವರ ಜಾಗದಲ್ಲಿ 














ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಕೆ. ಬಲದೇವಕೃಷ್ಣ 
ಪಿ.ಆರ್‌. 1974 ಸರ್ಕಾರದ ಅಪರ ಕಾರ್ಯದರ್ಶಿ, 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ಆನಾಸ 30 ಕಾಮಾಸೇ 2004, ಬೆಂಗಳೂರು, ದಿನಾಂಕ: 13ನೇ ಡಿಸೆಂಬರ್‌ 2004 
ಕಾನೂನು ಮಾಪನಶಾಸ್ತ್ರ ಇಲಾಖೆಯ ಬೆಳಗಾಂ ವಿಭಾಗದ ಉಪನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಮಹಮದ್‌ 
ನಸೀರುಲ್ಲಾಖಾನ್‌, ಅವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ, ಉಪನಿಯಂತ್ರಕರು, 
ಬೆಂಗಳೂರು ಜಿಲ್ಲೆ, ಬೆಂಗಳೂರು, ಇಲ್ಲಿ ಶ್ರೀ ಎಸ್‌.ಆರ್‌. ಸಣ್ಣೂರಕರ್‌, ಅವರ ನಿವೃತ್ತಿಯಿಂದ ತೆರವಾದ ಖಾಲಿ ಹುದ್ದೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಕೆ. ಬಲದೇವಕೃಷ್ಣ 
ಪಿ.ಆರ್‌. 1975 ಸರ್ಕಾರದ ಅಪರ ಕಾರ್ಯದರ್ಶಿ, 
ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 
ಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಪಿಡಿ 141 ಎಸ್‌ಎಸ್‌ಎಂ 2004, ಬೆಂಗಳೂರು, ದಿನಾಂಕ: 25ನೇ ನವೆಂಬರ್‌ 2004 
ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ ಪ್ರಸ್ತುತ ಕರ್ನಾಟಕ ಸರ್ಕಾರದ ಸಚಿವಾಲಯ, ಯೋಜನೆ ಮತ್ತು ಸಾಂಖ್ಯಿಕ 
ಇಲಾಖೆಯಲ್ಲಿ ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಶ್ರೀ ಎಸ್‌.ಆರ್‌. ಸುರೇಂದ್ರನಾಥ್‌, ಉಪ ನಿರ್ದೇಶಕರು, ಇವರನ್ನು ಆರ್ಥಿಕ ಮತ್ತು ಸಾಂಖ್ಯಿಕ 
ನಿರ್ದೇಶನಾಲಯ, ಕೇಂದ್ರ ಕಛೇರಿ, ಬೆಂಗಳೂರು, ಇಲ್ಲಿ ಶ್ರೀ ಬಿ. ಜಾನಕಿರಾಂ, ಉಪ ನಿರ್ದೇಶಕರು, ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿ ಆದೇಶ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1976 ಎಂ.ಸಿ. ಪೂಣಚ್ಚ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 149 ಸಅಸೇ 2004, ಬೆಂಗಳೂರು, ದಿನಾಂಕ: 10ನೇ ಡಿಸೆಂಬರ್‌ 2004 
ಕರ್ನಾಟಕ ಸರ್ಕಾರ ಸಚಿವಾಲಯದ ಯೋಜನಾ ಇಲಾಖೆಯ ಈ ಕೆಳಗಿನ ಉಪನಿರ್ದೇಶಕರುಗಳಿಗೆ ವೇತನ ಶ್ರೇಣಿ ರೂ. 9580-14200ರ 
ಜಂಟಿ ನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಅವರುಗಳ ಹೆಸರಿನ ಮುಂದೆ 
ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 





























ಕ್ರ. ಅಧಿಕಾರಿಯ ಹೆಸರು ಮತ್ತು ಬಡ್ತಿ ಮೇಲೆ ಜಂಟಿ ನಿರ್ದೇಶಕರ ವೃಂದದಲ್ಲಿ 
ಸಂ. ಪ್ರಸ್ತುತ ಹುದ್ದೆ ಸ್ಥಳನಿಯುಕ್ತಿಗೊಳಿಸಲಾದ ಹುದ್ದೆ: ಇಲಾಖೆ 
1. | ಎಸ್‌. ಅಂಬಾಜಿರಾವ್‌, ಜಂಟಿ ನಿರ್ದೇಶಕರು, 

ಉಪನಿರ್ದೇಶಕರು, ಪ್ರದೇಶಾಭಿವೃದ್ಧಿ ವಿಭಾಗ, ಯೋಜನಾ ಇಲಾಖೆ. ಡಿಪಿ ವಿಭಾಗ, ಯೋಜನಾ ಇಲಾಖೆ. 

ವೈ.ಬಿ. ಅಕ್ಕಿ, ಜಂಟಿ ನಿರ್ದೇಶಕರು, 

ಉಪ ನಿರ್ದೇಶಕರು, ಪಿಎಂಐ ವಿಭಾಗ, ಯೋಜನಾ ಇಲಾಖೆ. ಪಿಎಫ್‌ಆರ್‌ ವಿಭಾಗ, ಯೋಜನಾ ಇಲಾಖೆ. 
3. | ಎಸ್‌.ಎ. ಕಾತರಕಿ, ಜಂಟಿ ನಿರ್ದೇಶಕರು, 

ಉಪ ನಿರ್ದೇಶಕರು, ಪಿಎಂಐ ವಿಭಾಗ, ಯೋಜನಾ ಇಲಾಖೆ. ಪಿಎಂಐ ವಿಭಾಗ, ಯೋಜನಾ ಇಲಾಖೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪಿ.ಆರ್‌. 1977 ಯು.ಪಿ. ಪ್ರಭು 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 353 ಸಅಸೇ 2004, ಬೆಂಗಳೂರು, ದಿನಾಂಕ: 9ನೇ ಡಿಸೆಂಬರ್‌ 2004 
ಶ್ರೀ ಜವಾದ್‌ ರಹೀಂ ರವರ ವರ್ಗಾವಣೆಯಿಂದ ರಿಕ್ತಗೊಂಡಿರುವ ಸರ್ಕಾರದ ಕಾರ್ಯದರ್ಶಿ, ಕಾನೂನು ಇಲಾಖೆ, ಕರ್ನಾಟಕ ಸರ್ಕಾರ 
ಸಚಿವಾಲಯ ಹುದ್ದೆಯಲ್ಲಿ ದಿನಾಂಕ: 18.11.2004 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಶ್ರೀ ಡಿಸೋಜಾ ರಾಬಿನ್‌ಸನ್‌, 
ಸರ್ಕಾರದ ವಿಶೇಷ ಕಾರ್ಯದರ್ಶಿ, ಕಾನೂನು ಇಲಾಖೆ ರವರನ್ನು ಸಮವರ್ತಿ ಪ್ರಭಾರದಲ್ಲಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1978 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೩೦, ೨೦೦೪ ೬೫೯ 





ಅಧಿಸೂಚನೆ ಸಂಖ್ಯೆ: ಸಿಆಸುಇ 281 ಸಅಸೇ 2004, ಬೆಂಗಳೂರು, ದಿನಾಂಕ: 10ನೇ ಡಿಸೆಂಬರ್‌ 2004 
ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಶ್ರೀ ಕೆ. ರಘುಪತಿ, ಉಪಕಾರ್ಯದರ್ಶಿ, ಸಿ.ಆ.ಸು.ಇ. (ಆಡಳಿತ ಸುಧಾರಣೆ), ಇವರಿಗೆ 
ವೇತನ ಶ್ರೇಣಿ ರೂ.12800-16720ರ ಸರ್ಕಾರದ ಸಹ ಕಾರ್ಯದರ್ಶಿ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಸ್ಥಾನಪನ್ನ ಬಡ್ತಿ ನೀಡಿ, ಅವರು ಕೆಲಸ ನಿರ್ವಹಿಸುತ್ತಿರುವ ಉಪಕಾರ್ಯದರ್ಶಿ ಹುದ್ದೆಯನ್ನು ಕ.ಸ.ಸ. (ವೃಂದ ಮತ್ತು ನೇಮಕಾತಿ) ನಿಯಮ 1992 
ರನ್ವಯ ಸರ್ಕಾರದ ಸಹ ಕಾರ್ಯದರ್ಶಿ ಸಿ.ಆ.ಸು.ಇ. (ಆಡಳಿತ ಸುಧಾರಣೆ) ಹುದ್ದೆ ಎಂದು ಗುರುತಿಸಿ, ಆ ಹುದ್ದೆಯಲ್ಲಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1979 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 266 ಸಅಸೇ 2004, ಬೆಂಗಳೂರು, ದಿನಾಂಕ: 10ನೇ ಡಿಸೆಂಬರ್‌ 2004 
ಕರ್ನಾಟಕ ಸರ್ಕಾರ ಸಚಿವಾಲಯದ ಯೋಜನಾ ಇಲಾಖೆಯ ಈ ಕೆಳಗಿನ ನಿರ್ದೇಶಕರುಗಳಿಗೆ ವೇತನ ಶ್ರೇಣಿ ರೂ. 12800-16720ರ 
ಹಿರಿಯ ನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಅವರುಗಳ ಹೆಸರಿನ 
ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


























ಕ್ರ. ಅಧಿಕಾರಿಯ ಹೆಸರು ಮತ್ತು ಬಡ್ತಿ ಮೇಲೆ ಜಂಟಿ ನಿರ್ದೇಶಕರ ವೃಂದದಲ್ಲಿ 
ಸಂ. ಪ್ರಸ್ತುತ ಹುದ್ದೆ ಸ್ಥಳನಿಯುಕ್ತಿಗೊಳಿಸಲಾದ ಹುದ್ದೆ: ಇಲಾಖೆ 
1. | ಶ್ರೀ ಕೆ. ಶಂಕರರಾವ್‌ ಹರಿಯ ನಿರ್ದೇಶಕರು, 
ನಿರ್ದೇಶಕರು, ಜನಶಕ್ತಿ ಮತ್ತು ಉದ್ಯೋಗ ವಿಭಾಗ, ಮೌಲ್ಯಮಾಪನ ವಿಭಾಗ, ಯೋಜನಾ ಇಲಾಖೆ. 
ಯೋಜನಾ ಇಲಾಖೆ. 
2. | ಶ್ರೀ ಎಂ. ಅಬ್ದುಲ್‌ ಬಾಸಿತ್‌ ಹಿರಿಯ ನಿರ್ದೇಶಕರು, 
ನಿರ್ದೇಶಕರು, ಸಂಪೂರ್ಣ ಯೋಜನಾ ವಿಭಾಗ, ಯೋಜನಾ, ಹಣಕಾಸು ಮತ್ತು ಸಂಪನ್ಮೂಲ ವಿಭಾಗ, 
ಯೋಜನಾ ಇಲಾಖೆ. ಯೋಜನಾ ಇಲಾಖೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1980 ಯು.ಪಿ. ಪ್ರಭು 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 344 ಆಸೇಇ 2004, ಬೆಂಗಳೂರು, ದಿನಾಂಕ: 8ನೇ ಡಿಸೆಂಬರ್‌ 2004 

ಶ್ರೀ ಮುಜಿಬುಲ್ಲಾ ಜಫಾರಿ, ಕೆ.ಎ.ಎಸ್‌. (ಕಿರಿಯ ಶ್ರೇಣಿ) ಅಧಿಕಾರಿ ಹಾಲಿ ಉಪನಿರ್ದೇಶಕರು (ಸಂಗ್ರಹಣೆ ಮತ್ತು ವಿತರಣೆ), ಆಹಾರ 
ಮತ್ತು ನಾಗರೀಕ ಸರಬರಾಜು ಇಲಾಖೆ, ಬೆಂಗಳೂರು ಇವರು ದಿನಾಂಕ: 1.9.2004ರಿಂದ 19.9.2004ರವರೆಗೆ ನೇಮಕಾತಿ ನಿರೀಕ್ಷಣೆಯಲ್ಲಿ ಕಳೆದ 
ಅವಧಿಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958ರ ನಿಯಮ 8(15) (ಎಫ್‌) ರನ್ವಯ ಕಡ್ಡಾಯ ನೇಮಕಾತಿ ನಿರೀಕ್ಷಣಾ ಅವಧಿಯೆಂದು 
ಪರಿಗಣಿಸಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1981 ಯು.ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 702 SAS 2004, Bangalore, Dated: 8" December, 2004 

The services of Sri Sudhakar Rao, IAS (KN 73), Chairman, Bangalore Development Authority, 
Bangalore, are withdrawn from Urban Development Department with immediate effect and he is posted 
until further orders as Principal Secretary to Government, Finance Department, Bangalore, in the down 
graded vacant post. 

The Principal Secretary to Government, Urban Development Department, Bangalore is placed in 
additional charge of the duties of the Chairman, Bangalore Development Authority, Bangalore with 
immediate effect and until further orders vice Shri Sudhakar Rao, IAS, transferred. 

By Order and in the name of the Governor of Karnataka, 
K. SUDHAKARA SHETTY 
P.R. 1982 Under Secretary to Government, 
Department of Personnel and Administrative Reforms (Services-l). 
NOTIFICATION No. DPAR 171 SFP 2004, Bangalore, Dated: 9" December, 2004 

Shri Kolla Sri Saibaba, IFS (KN-84), Conservator of Forests and Director (Projects & 
Programme), Karnataka State Pollution Control Board, Bangalore, is placed in additional charge of the 
post of Member-Secretary, Karnataka State Pollution Control Board, Bangalore with immediate effect and 
until further orders in lieu of Smt V. Rashmi, IAS. 

By Order and in the name of the Governor of Karnataka, 
P.R. 1983 K. SUDHAKARA SHETTY 
Under Secretary to Government, 
Department of Personnel and Administrative Reforms (Services-l). 


೬೬೦ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಡಿಸೆಂಬರ್‌ ೩೦, ೨೦೦೪ ಭಾಗ - ೨ 





NOTIFICATION No. DPAR 288 SAS 2004, Bangalore, Dated: 10" December, 2004 

Smt Renuka Chidambaram, IAS, (KTK:85) Project Administrator, Karnataka Health System 
Development Project and Ex-officio Special Secretary to Government, Health and Family Welfare 
Department, Bangalore is deputed as Secretary in the Central Adoption Resource Agency (CARA), an 
autonomous body under the Ministry of Social justice and Employment, New Delhi for a period of 3 years 
on standard terms and conditions, under rule 6(2)(ii) of the IAS (Cadre) Rules, 1954. 

This notification issues with the approval of the Government of India, Department of Personnel 
and Training, New Delhi vide their letter No. 14017/14/2004-%15(11), Dated:8.11.2004. 

By Order and in the name of the Governor of Karnataka, 
K. SUDHAKARA SHETTY 
P.R. 1984 Under Secretary to Government, 
Department of Personnel and Administrative Reforms (Services-l). 
NOTIFICATION No. DPAR 607 SAS 2004, Bangalore, Dated: 1° December, 2004 

Sri B.K. Das, IAS (KN 69), waiting for posting, is posted with immediate effect and until further 
orders as ACS & Principal Secretary to Government, Department of Disinvestment and Public Enterprises 
Reforms, Bangalore in the upgraded post vice Sri Krishnalal Negi, IAS transferred. 

Sri Krishnalal Negi, IAS (KN 71), Principal Secretary to Government, Department of 
Disinvestment and Public Enterprises Reforms, Bangalore is transferred with immediate effect and posted 
until further orders as Principal Secretary to Government, Social Welfare Department, Bangalore, vice Sri 
Falguni Rajkumar, IAS, proceeding on leave. 

Smt Ranjini Srikumar, IAS (KN 78) Commissioner, Collegiate Education Department, Bangalore is 
transferred with immediate effect and posted until further orders as Principal Secretary to Government, 
Women & Child Development Department, Bangalore, in the upgraded post vice Sri G. Gurucharan, IAS, 
proceeding on deputation to IIM, Bangalore. 

Sri Ramesh B. Zalki, IAS (KN 87), waiting for posting, is posted with immediate effect and until 
further orders as Secretary to Government (Drought Relief), Revenue Department, Bangalore, vice Smt 
M.V. Jayanthi, IAS, transferred. 

Smt MV. Jayanthi, IAS (KN 88), Secretary to Government (Drought Relief), Revenue 
Department, Bangalore is transferred with immediate effect and posted until further orders as 
Commissioner, Collegiate Education Department , Bangalore, vice Smt Ranjini Srikumar, IAS, transferred. 

By Order and in the name of the Governor of Karnataka, 
K. SUDHAKARA SHETTY 
P.R. 1985 Under Secretary to Government, 
Department of Personnel and Administrative Reforms (Services-l). 
ಯೋಜನೆ ಮತ್ತು ಸಾಂಖ್ಯಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಪಿಡಿ 128 ಎಸ್‌ಎಸ್‌ಎಂ 2004, ಬೆಂಗಳೂರು, ದಿನಾಂಕ: 1ನೇ ಡಿಸೆಂಬರ್‌ 2004 

ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ ಶ್ರೀ ಎಲ್‌.ಎ. ಕೃಷ್ಣನಾಯಕ್‌, ಪ್ರಸ್ತುತ ಯೋಜನಾ ಅಂದಾಜು ಮತ್ತು 
ಮೌಲ್ಯಮಾಪನಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಹಾವೇರಿ, ಇವರನ್ನು ತಾಲ್ಲೂಕು ಪಂಚಾಯತ್‌, ಹಾವೇರಿ, ಇಲ್ಲಿ ಖಾಲಿ ಇರುವ ಕಾರ್ಯನಿರ್ವಾಹಕ 
ಹುದ್ದೆಗೆ ನೇಮಿಸುವ ಸಲುವಾಗಿ ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂಚಾಯತ್‌ ರಾಜ್‌ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1986 ಎಂ.ಸಿ. ಪೂಣಚ್ಚ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 
ಅಧಿಸೂಚನೆ ಸಂಖ್ಯೆ: ಪಿಡಿ 61 ಎಸ್‌ಎಸ್‌ಎಂ 2004, ಬೆಂಗಳೂರು, ದಿನಾಂಕ: 26ನೇ ನವೆಂಬರ್‌ 2004 

ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯದ ಸೇವೆಗೆ ಸೇರಿದ ಪ್ರಸ್ತುತ ಮುಖ್ಯ ಯೋಜನಾಧಿಕಾರಿಗಳು, ಜಿಲ್ಲಾ ಪಂಚಾಯತ್‌, ಗದಗ್‌, 
ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಂ.ಸಿ. ಚಿಕ್ಕಮರ, ಜಂಟಿ ನಿರ್ದೇಶಕರು, ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮುಖ್ಯ ಯೋಜನಾ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ಹಾವೇರಿ, ಇಲ್ಲಿ ಖಾಲಿ ಇರುವ ಹುದ್ದೆಗೆ 
ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1987 ಎಂ.ಸಿ. ಪೂಣಚ್ಚ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ. 


